ಬೃಂದಾವನ 


"ಬೃಂದಾವನ? ಈ ಪದ ಕೇಳಿದೊಡನೆಯೇ 
ನಮಗೆ ಗೋಚರವಾಗುವುದು ಮಂತ್ರಾಲಯದ 
ರಾಘವೇಂದ್ರ ಸ್ವಾಮಿಗಳವರ "ಬೃಂದಾವನ' ಅಥವಾ 
ಶ್ರೀ ಕೃಷ್ಣ ತನ್ನ ಬಾಲ್ಯವನ್ನು ಕಳೆದ “ಬೃಂದಾವನ? 
ವಿವರಣಾತ್ಮಕವಾಗಿ ವಿಶ್ಲೇಷಿಸಿದಾಗ ಬೃಂದಾವನ ಎಂದರೆ 
ರಾಕ್ಷಸ ಕಾಲನೇನಿಯ ಮಗಳೂ ಜಲಂಧರನ ಸತ್ತಿಯೂ 
ಆದ ವೃಂದೆಯ "ವನ' ಎಂಬ ಅರ್ಥವೂ ಆಗುತ್ತದೆ. 
ಹಾಗೆಯೇ "ಬೃಂದಾವನ'ವು "ವೃಂದಾವನ'ದ 
ಇನ್ನೊಂದು ಹೆಸರು. ಭಕ್ತವೃಂದವು ಆಸರೆಗಾಗಿ ಬರುವ 
ಸ್ಥಳ “ವೃಂದಾವನ? ಎಂಬ ವಿವರಣೆಯೂ ಇದೆ. ಪ್ರತಿ 
ನಿತ್ಯ ಹಿಂದೂ ಸುಮಂಗಲಿಯರು ಪೂಜಿಸುವುದು "ತುಳಸಿ 
ಬಂದಾವನ', ಹೇಗೆ "ಬೃಂದಾವನ' ಎಂಬ ಸದಕ್ಕೆ 
ಅನೇಕ ಅರ್ಥಗಳಿವೆ. 


ಬೃಂದಾವನ (ಉತ್ತರ ಭಾರತದಲ್ಲಿ ಬೃಂದಾ 
ಬನ್‌”) ಎಂಬುದು ಒಂದು ಸ್ಥಳ. ಇಲ್ಲಿ ಭಗವಾನ್‌ 
ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಗೋಪಿಯರೊಡನೆಯೂ, 
ಯಶೋಧೆಯೊಡನೆಯೂ ವಾಸಿಸುತ್ತಿದ್ದ ಸ್ಥಳ್ಕ ಎಂಬ 
ಕಾರಣದಿಂದ ಒಂದು ಪವಿತ್ರ ಸ್ಥಳ ಎನಿಸಿದೆ. 


ಶ್ರೀ ಮಧ್ವಾಚಾರ್ಯರ ನಂತರ ಬಂದ ಶ್ರೀ ಪದ್ಮ 
ನಾಭತೀರ್ಥರ “ಬೃಂದಾವನವು ನಮಗೆ ತಿಳಿದಿರುವ 
ಪ್ರಥಮ “ಬೃಂದಾವನ? ಅಂದರೆ ಸುಮಾರು ೭೦೦ ವರ್ಷ 
ಗಳಷ್ಟು ಪುರಾತನವಾದದ್ದು. ಯತಿಗಳ ಸಮಾಧಿಗೆ 
“ಬೃಂದಾವನ” ಎಂಬ ಹೆಸರಿದೆ. ಶಿಲ್ಪಶಾಸ್ತ್ರ ದಲ್ಲಿಯೂ 
"ಬೃಂದಾವನ'ದ ಬಗ್ಗೆ ಉಲ್ಲೇಖ ಇರುವಂತೆ ತೋರು 
ವುದಿಲ್ಲ. ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ, "ಗರ್ಭ 


೯೮ 


ರಾ. ಮಧ್ವರಾಜ್‌ 


ಗೃಹ'ದ ಅಧಿಷ್ಠಾನ (ಬೇಸ್‌) ನನ್ನು ಬೃಂದಾವನಕ್ಕೆ 
ಹೋಲಿಸಬಹುದು. ಬೃಂದಾವನದ. ಮೇಲ್ದಾ ಗದಲ್ಲಿ 
ಅಷ್ಟದಳಗಳ ಆಕಾರವು. ಅಷ್ಟ ದಿಕ್ಟಾಲಕರನ್ನು ಸೂಚಿ 
ಸುತ್ತದೆಂದೂ, ಮತ್ತು ಈ ಅಷ್ಟ ದಿಕ್ಪಾಲಕರು ಸಮಾಧಿ 
ಯಲ್ಲಿರುವ ಯತಿಗಳಿಗೆ ನೀಚಶಕ್ತಿಗಳು ಕೊಡುವ 
ತೊಂದರೆಗಳನ್ನು ಎದುರಿಸುತ್ತವೆಯೆಂದೂ ಹೇಳಲಾಗಿದೆ. 
ಇನ್ನೂ ಕೆಲವು ಅಭಿಪ್ರಾಯಗಳು ತಿಳಿಸುವಂತೆ ಭೂತ 
ಪ್ರೇತಗಳ ಹಾವಳಿಯನ್ನು ತಡೆಗಟ್ಟಲು ಜೇವತೆಗಳನ್ನು 
ಈ ಅಷ್ಟ ದಳಗಳಲ್ಲಿ ಪ್ರತಿಷ್ಮಾಪಿಸಲಾಗಿದೆ. 
ತುಳಸಿ-ಬ್ಲಂದಾವೆನದೆಲ್ಲಿ ತುಳಸಿಯ ಮುಖವು 
ಆದರೆ ಯಾವ ಯೆತಿಗೆಳೆ "ಬ್ಲಂದಾ 
ವನ'ದಲ್ಲಿಯೂ, ಆ ಸಮಾಧಿಯಲ್ಲಿರುವ ಯತಿಗಳೆ ಮುಖ 
ವನ್ನಾಗಲೀ, ಹೆಸರನ್ನಾಗಲಿ ಕೆತ್ತಿರುವುದಿಲ್ಲ. "ಬೃಂದಾ 
ವನ'ದ ವಿನ್ಯಾಸದಲ್ಲಿ ಈ ಪದ್ಧತಿ ಇದ್ದಿದ್ದರೆ ಬಹುಶಃ 
ಜಯತೀರ್ಥರ ಬೃಂದಾವನದ ಬಗ್ಗೆ ಭಿನ್ನಾಭಿಪ್ರಾಯ 
ಗಳು ಇರುತ್ತಿರಲಿಲ್ಲವೆಂದು ತೋರುತ್ತದೆ. "ಬೃಂದಾವನ', 
“ಗದ್ದುಗೆ, "ದರ್ಗಾ, ಅಥವಾ ಪಿರಿಮಿಡ್‌ಗಳಲ್ಲಿರುವ 
ಅಂಶ ಒಂದೇ ಆಗಿದೆ. ಇವು ಒಬ್ಬ "ಯತಿ' ಅಥವಾ ಶ್ರೇಷ್ಠ 
ವ್ಯಕ್ತಿಯನ್ನು ಜೀವಂತವಾಗಿ ಅಥವಾ ಮರಣಾಂತರ ದೇಹ 
ವನ್ನು ಸಮಾಧಿ ಮಾಡಿರುವ ಸ್ಥಳ. ಮಾಧ್ವಯತಿಗಳ 
ಸಮಾಧಿಗೆ "ಬೃಂದಾವನ? ವೆಂದೂ, ವೀರಶೈವ ಯತಿಗಳ 
ಸಮಾಧಿಗೆ "ಗೆದ್ದುಗೆ' ಎಂದೂ ಹೆಸರಿಸಿದೆ. ಶ್ರೀ ಮಧ್ವಾ 
ಚಾರ್ಯರ ಸ್ಥಳ ಉಡುಪಿ ಆಗಿದ್ದು ದರಿಂದಲೂ ಕಡೆ 
ಗೋಲು ಕೃಷ್ಣ 'ಆರಾಧ್ಯದೇವತೆ ಆಗಿದ್ದು ದರಿಂದಲೂ, 


ಶ್ರೀ ಕೃಷ್ಣನು ಬಾಲ್ಯದಲ್ಲಿ ಕಳೆದ ಸ್ಥಳದ ನೆನಪಿಗಾಗಿ 


ಇತಿಹಾಸ ದರ್ಶನ' 


ಆಥವಾ ಅಷ್ಟೇ ಪಾವಿತ್ರ ಕತೆ ಇರಲಿ ಎಂಬ ಕಾರಣಕ್ಕಾಗಿ 
ಮಾಧ್ವ ಯೆತಿಗಳೆ ಸಮಾಧಿಗೆ "ಬೃಂದಾವನ' ಎಂಬ 
ಹೆಸರು ಬಂದಿರಬಹುದು. ಯತಿಗಳ ಬೃಂದಾವನದಲ್ಲಿ 
(ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ 


ಮಂತ್ರಾಲಯ) ಸಾಮಾನ್ಯವಾಗಿ ತುಳಸೀ ಗಿಡವನ್ನು 


ನೆಟ್ಟಿ ರುವುದಿಲ್ಲ. ಆದರೆ ನಿತ್ಯ ಪೂಜಿಸದೇ ಇರುವ ಕೆಲವು 
ಬೃಂದಾವನಗಳಲ್ಲಿ ತುಳಸಿ ನೆಟ್ಟಿರುತ್ತಾರೆ. 


"ತುಳಸೀ ಬ ಿಂದಾವನ' ವನ್ನು ಸುಮಂಗಲಿಯರು 
ಪ್ರತಿನಿತ್ಯ ಪೂಜಿಸುತ್ತಾರೆ. ಆದರೆ ಗೃಹಸ್ಥನು, ತುಳಸೀ 
ಪೂಜೆಯನ್ನು ಮಾಡುವುದು ಉತ್ಥಾನ ದ್ವಾದಶೀ ದಿನ 


ಮಾತ್ರ. ಆದರೆ ಇದೇ ಹೆಸರುಳ್ಳ ಮಾಧ್ವ ಯತಿಯ: 


"ಬೃಂದಾವನ'ವು ಮಠಗಳ ರ ಸ ಹದಲ್ಲಿದ್ದು 
ಮಹಿಳೆಯ ನೆರಳೂ ಅಲ್ಲಿ ಬೀಳಬಾರದೆಂಬ ನಂಬಿಕೆಯ 
ಇದೆ. ಈ ಬೃಂದಾವನ ಒಂದು ಸಮಾಧಿಯಾಗಿದ್ದು 
ಪುರುಷರಿಂದ ಮಾತ್ರ ಪೂಜಿಸಲ್ಪಡುತ್ತದೆ. “ 


ಮೂರ್ತಿ ಪೂಜೆಯ ಚೀನ ಸದ್ದ ತಿಯಾದರೂ, 
ಮಾಧ್ವ ಯತಿಗಳ ೫ ಯತಿಗಳ ಪೂಜೆ 
ಹೆಚ್ಚು ಪ್ರ ಪ್ರಚಲಿತವಾಗಿಲ್ಲ, ಆದುದರಿಂದ “ಬೃಂದಾವನ” 
ಪೂಜ” ಎಂದರೆ "ಯತಿ ಪೂಜೆ?ಯಾಗಬಹುದು. ಬೃಂದಾ 
ವನದಲ್ಲಿ ಯತಿಯು ಜೀವಂತವಾಗಿರುವರೆಂಬ 
ನಂಬಿಕೆಯೂ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು 
ಜೀವಂತ ಬೃಂದಾವನಸ್ಥ ರಾದರು ಎಂದು ನಾವು ತಿಳಿದಿ 


ಇತಿಪಾಸ ದರ್ಶನ 


ದ್ದೇವೆ. ಆಗಮ ಶಾಸ್ತ್ರದಲ್ಲಿ ಸಂಚಾಮೃ ತಾಭಿಷೇಕ, 
ಅಥವಾ ಇತರ ಅಭಿಷೇಕಗಳ ಮೂಲಕ ಪೂಜಿಸುವ 
ವಿಧಾನವನ್ನು ದೇವತೆಗಳಿಗೆ ಮಾತ್ರ ಮೀಸಲಾಗಿಟ್ಟಿದ್ದು 
ಬೃಂದಾವನದಲ್ಲಿ ಸಮಾಧಿಸ್ಥ ರಾಗಿರುವ ಯತಿಗಳಿಗೆ ಈ 
ನಿಧಾನ ತಿಳಿಸಿಲ್ಲ. ಆದರೆ ಮಠಗಳಲ್ಲಿ ಬೃಂದಾವನಕ್ಕೆ 
"ಪಂಚಾಮೃತ ಅಭಿಸೇಕ', ಕ್ಲೀರಾಭಿಸೇಕ' ವಕಾಡುವ 
ಸಂಪ್ರದಾಯವಿದೆ, ಈ ಬೃಂದಾವನಗಳ ಮೇಲೆ 
ಶ್ರೀರಾಮನ ಅಥವಾ ವಾಯುದೇವರ ಅಥವಾ ಸಾಲಿ 
ಗ್ರಾಮವನ್ನಿ ಟ್ಟು ಪೂಜಿಸುವುದರಿಂದ, ಪೂಜೆಯನ್ನು ಈ 
ದೇವಕಿಗಳ ಮುಖೇನ ಯತಿಗಳಿಗೆ ಅರ್ಪಿಸುವುದರಿಂದ 
ನೇರವಾಗಿ ವ್ಯಕ್ತಿಗೆ ಪೂಜೆ ಮಾಡುವುದಿಲ್ಲ. ಆದ್ದ ರಿಂದ 
ಯಾವುದೇ ಪೂಜಿಸಲ್ಪಡುತ್ತಿರುವ ಬ್ದ ಿಂದಾವನದ ಶಿರದಲ್ಲಿ 
ಒಬ್ಬ ದೇವತೆಯ ನಿಗ್ರಹ ಅಥವಾಹಸ ಸಾಲಿಗ್ರಾಮ ಇರು 
ತ್ರೆ ಹಾಗೂ ಮೇಲ್ಭಾಗದಲ್ಲಿ ದಳಗಳು ಜೀವತೆಗಳ 


ಇತ್ತೀಚೆಗೆ "ಮೃತ್ತಿಕಾ ಬೃಂದಾವನ'ಗಳು 
ಹೆಚ್ಚಾಗಿ ಕಂಡು ಬರುತ್ತಿವೆ. ಮೂಲ ಬೃಂದಾವನದಿಂದ 
"ಮೃತ್ತಿಕೆ'ಯನ್ನು ತಂದು "ಬೃಂದಾವನ'ವನ್ನು 
ನಿರ್ಮಿಸಿ ಪೂಜಿಸುವುದು. ಈ ಬ ಿಂದಾವನಗಳಲ್ಲಿಯೂ 
ಯತಿಗಳ ಸಾನಿ ಧ್ರ ಇರುತ್ತದೆ Fo ಇವುಗಳ 
ಮೇಲೆಯೂ ಸಾಲಿಗ್ರಾ ಮ ಅಥವಾ ದೇವತೆಗಳ ನಿಗ್ರಹ 
ಗಳನ್ನೂ ಇಟ್ಟು ತಿ ಪೂಜಿಸುವ ಸ ಸಂಪ್ರದಾಯವಿದೆ. `` 


೯೯ 


